ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 


ಸಂಪುಟ ೧೫೦ 
Volume 150 


ಬೆಂಗಳೂರು, ಗುರುವಾರ, ಅಕ್ಟೋಬರ್ ೨೯ , ೨೦೧೫ (ಕಾರ್ತೀಕ ೭ , ಶಕ ವರ್ಷ ೧೯೩೭) | 
Bangalore , Thursday, October 29, 2015 (Karthika 7 , Shaka Varsha 1937 ) 


ಸಂಚಿಕೆ ೪೩ 
Issue 43 


ಭಾಗ ೨ 
ನೇಮಕಗಳು, ಸ್ಥಳ ನೇಮಕಗಳು, ವರ್ಗಾವಣೆಗಳು, ರಜೆ ಮತ್ತು ಅಧಿಕಾರಗಳು, 

ಕರ್ನಾಟಕ ಉಚ್ಚ ನ್ಯಾಯಾಲಯದ ಅಧಿಸೂಚನೆಗಳು 

HIGH COURT OF KARNATAKA 

NOTIFICATION 
GOB (0)17( 27 )/2015, BENGALURU, DATED : 28 -07- 2015, 
Sri. Parashuram Fakeerappa Doddamani, Prl, Civil Judge and JMFC ., Sirsi is permitted to surrender 15 days of Earned Leave 
from 02 .07 . 2015 to 16 .07 . 2015 (bdi), for the calendar year 2015 , as per the endorsement No. GE13/J52015- 16/ 511 , dated: 22 . 07 .2015, 
issued by the AccountantGeneral (A & E ), Karnataka, Bengaluru . 

The Officer shall be paid pay and allowances admissible for the period of leave so surrendered at the rate of 1/ 30th of the 
monthly pay and allowances for each day of leave surrendered as per the provisions contained in Rule 118 (2 ) of K . C . S .Rs. 

By Order of the High Court 
PR. 1042 

Deputy Registrar 
HIGH COURT OF KARNATAKA 

NOTIFICATION 
GOB(1)17(37)/2015, BENGALURU, DATED : 28 -07-2015, 
Sri. Santhosh S . Kunder , JMFC - II Court, D .K . Mangaluru, is permitted to surrender 15 days of Earned Leave from 17 .07 . 2015 
to 31 .07 .2015 (bdi), for the calendar year 2015 , out of 130 days of Earned Leave at his credit as on date as per the Endorsement No . 
GE13/ J2/2015 -16 /695 dated 21.07 .2015 , issued by the AccountantGeneral (A & E ), Karnataka, Bengaluru . 

The Officer shall be paid pay and allowances admissible for the period of leave so surrendered at the rate of 1/ 30th of the 
monthly pay and allowances for each day of leave surrendered as per the provisions contained in Rule 118 ( 2 ) of K . C . S .Rs. 

By Order of the High Court 
PR. 1043 

Deputy Registrar 
HIGH COURT OF KARNATAKA 

NOTIFICATION 
GOB(0)16 (48)/ 2015, BENGALURU, DATED : 28- 07 - 2015 , 
Sri. Sunil Kumar Singh , I Addl, Senior Civil Judge , D .K . Mangaluru , is permitted to surrender 15 days of Earned Leave from 
16 .08 . 2015 to 30 . 08 .2015 (bdi), for the calendar year 2015 , out of 268 days of Earned Leave at his credit as on date , as per the 
endorsement No . GE13 /J2 /2015 - 16 /575 , dated 13 . 07 .2015 , issued by the AccountantGeneral (A & E ), Karnataka, Bengaluru . 

The officer shall be paid pay and allowances admissible for the period of Leave so surrendered at the rate of 1/ 30th of the 
monthly pay and allowances for each day of leave surrendered as per the provisions contained in Rule 118 (2 ) of K .C . S .Rs. 

By Order ofthe High Court 
PR. 1044 

Deputy Registrar 


(೩೬೯ ) 


220 ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್ ೨೯ , ೨೦೧೫ 

ಭಾಗ ೨ 
HIGH COURT OF KARANTAKA 

NOTIFICATION 
GOB (1) 21 ( 26 )/2015 , BENGALURU , DATED : 28 -07 -2015 . 
The Presiding Officer of the court of the II Addl. Civil Judge and JMFC., Vijayapura , is concurrently appointed as the Presiding 
Officer, of the court of the Prl. Civil Judge , Vijayapura , during the Leave period of Sri. Gudi Vasudev Radhakant, Prl Civil Judge, 
Vijayapura, i. e. from after office hours of 16 .08 . 2015 till commencement of office hours of 01.09 .2015 . 

By Order of the High Court 

P . N . DESAI 
PR . 1045 

REGISTRAR ( JUDICIAL ) 
HIGH COURT OF KARNATAKA 

NOTIFICATION 
GOB(1) 19 (48)/2015 , BENGALURU , DATED : 28 -07 -2015 . 
The Presiding Officer of the court of XI Addl. City Civil and Sessions Judge, Bengaluru , is concurrently appointed as the 
Presiding officer of the court of the XXII Addl. City Civil and Sessions Judge, Bengaluru , during the leave period of Sri. M . S . Patil, XXII 
Addl, City Civil and Sessions Judge, Bengaluru ,i.e. from 20.07.2015 to 03.08.2015 (bdi). 

By Order of the High Court 

P . N . Desai 
PR . 1046 

Registrar (Judicial) 
HIGH COURT OF KARNATAKA 

NOTIFICATION 
GOB (1) 20 ( 16 )/2015 , BENGALURU , DATED : 23 -07 - 2015 . 
The Presiding Officer of the court of the III Addl. Senior Civil Judge and JMFC, Davanagere , is concurrently appointed as the 
Presiding Officer of the court of the II Addl. Senior Civil Judge and JMFC , Davangere, during the leave period of Sri. Rajkumar S . 
Amminabhavi, Il Addl. Senior Civil Judge and JMFC , Davangere , i.e . from 31. 05 . 2015 to 31 .07 . 2015 (bdi). 

By Order of the High Court 

P .N . Desai 
PR . 1047 

Registrar (Judicial) 
HIGH COURT OF KARNATAKA 

NOTIFICATION 
GOB (1) 19 (55 )/2015 , BENGALURU , DATED : 23 -07 - 2015 . 
The Presiding Officer of the court of the Prl . Senior Civil Judge and CJM , U .K .Karwar, is concurrently appointed as the 
Presiding Officer of the court of the District and Sessions Judge, U .K . Karwar, during the leave period of Sri . D . R .Renake , District and 
Sessions Judge , U .K . Karwar, i.e . from 16 . 07 . 2015 till commencement of office hours on 31. 07 . 2015 . 

By Order of the High Court 

P .N . Desai 
PR . 1048 

Registrar (Judicial) 
HIGH COURT OF KARNATAKA 

NOTIFICATION 
GOB (1) 19 (27)/ 2015 , BENGALURU , DATED : 14 .08.2015. 
Sri. Deshpande Govidraja S ., the then Presiding Officer, Fast Track Court- V , Bengaluru , presently working as LIX Addl. City 
Civil and Sessions Judge , Bengaluru , is granted Earned Leave for 10 days from 03 .03.2015 to 12.03.2015 , on Private Affairs . 

The Presiding Officer, Fast Track Court-IV , Bengaluru , has been placed in concurrent charge of the said court, during the 
above said period . 

Sri. Deshpande Govidraja S ., the then presiding Officer, Fast Track Court- V , Bengaluru , is re -posted to the same on expiry of 
the above said leave period . 

By Order of the High Court 
PR . 1049 

Deputy Registrar 


ಭಾಗ ೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್ ೨೯ , ೨೦೧೫ 

220 
HIGH COURT OF KARNATAKA 
NOTIFICATION GOB (1) 15 (68 )/2015 , BENGALURU , DATED : 17.08.2015 . 
Sri. Amaranarayana K ., XVIII Addl. City Civil and Sessions Judge , Bengaluru , is permitted to surrender 15 days of Earned 
Leave from 01.08 .2015 to 15 .08 . 2015 (bdi), for the calendar year 2015 , out of 300 days of Earned Leave at his credit as per the 
Endorsement No . GE13/ J3/Vol.A3/625 dated 03.08 .2015 , issued by the Accountant General ( A & E ), Karnataka , Bengaluru . 

The Officer shall be paid pay and allowances admissible for the period of leave so surrendered at the rate of 1/30th of the 
monthly pay and allowances for each day of leave surrendered as per the provisions contained in Rule 118 (2 ) of K . C . S.Rs. 

By Order of the High Court 
PR . 1050 

Deputy Registrar 
HIGH COURT OF KARANTAKA 

NOTIFICATION 
GOB (I) 17 (59 )/2015 , BENGALURU , DATED : 17 .08 .2015 . 
Sri. Mohan Chandra . P ., Civil Judge and JMFC ., Gudibande , Chikkaballapura District, is permitted to surrender 15 days of 
Earned Leave from 15 .08 . 2015 to 29.08 .2015 (bdi), for the calendar year 2015 , out of 155 days of Earned leave at his credit as per the 
Endorsement No. GE13/ 34 /Vol.M1/729 dated : 29.07 .2015 , issued by the AccountantGeneral ( A & E ),Karnataka , Bengaluru . 

The Officer shall be paid pay and allowances admissible for the period of leave so surrendered at the rate of 1 / 30th of the 
monthly pay and allowances for each day of leave surrendered as per the provisions contained in Rule 118 ( 2 ) of K . C . S .Rs. 

By Order of the High Court 
PR . 1051 

Deputy Registrar 
HIGH COURT OF KARNATAKA 
NOTIFICATION GOB(I) 19 (24)/2015, BENGALURU , DATED : 14 .08 .2015 . 
Sri.Mohammad Mujahidulla , the then Presiding Officer, Fast Track Court, Kollegal, presently working as || Addl. District and 
Sessions Judge, Ramanagara (sit atKanakapura ), is granted Earned Leave for 16 days from 11.03.2015 to 26 .03.2015 (bdi), on Private 
Affairs . 


The Senior Civil Judge and JMFC ., Kollegal, is placed in concurrent charge of the said court, during the above said leave 


period . 


Sri. Mohammad Mujahidulla , the then Presiding Officer , Fast Track Court, Kollegal, is re -posted to the same post on expiry of 
the above said period . 


By Order of the High Court 
PR . 1052 

Deputy Registrar 
HIGH COURT OF KARNATAKA 

NOTIFICATION 

GOB (1) 111 /2010 , BENGALURU , DATED : 18 .08 .2015 . 
In exercise of the powers conferred by sub section (1) of Section 12 of the Code of Criminal Procedure , 1973 (Central Act 
No.2 of 1974), the I Addl. Civil Judge and JMFC I Court, Gadag , is appointment as Chief Judicial Magistrate for Gadag District, from 
6 .00 P.M . on 15.08. 2015 till before office hours on 18.08.2015. 

BY ORDER OF THE HIGH COURT, 

JOHN MICHAEL CUNHA 
PR . 1053 

REGISTRAR GENERAL 
HIGH COURT OF KARNATAKA 

NOTIFICATION 
GOB (l) 19 (58 )/2015 , BENGALURU, DATED : 17.08 . 2015 . 
The Presiding Officer of the Court of XXXIII Addl. City Civil and Sessions Judge , Bengaluru , is concurrently appointed as the 
Presiding Officer of the Court of XLII Addl. City Civil and Sessions Judge, Bengaluru , during the leave period of Sri. Lekkadappa 
Jambagi, XLII Addl, City Civil and Sessions Judge, Bengaluru ,i.e.from 04 .08 .2015 to 18 .08 .2015 (bdi). 

BY ORDER OF THE HIGH COURT, 

P . N . DESAI 
PR . 1054 

REGISTRAR (JUDICIAL ) 


೩೭೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್ ೨೯ , ೨೦೧೫ 

ಭಾಗ ೨ 
HIGH COURT OF KARNATAKA 

NOTIFICATION 
GOB(1) 19 ( 07 )/ 2014 , BENGALURU, DATED : 13.08.2015. 
The Presiding Officer of the court of | Addl. District and Sessions Judge , Kalaburagi , is concurrently appointed as the 
Presiding Officer of the court of Prl. District and Sessions Judge, Kalaburagi, during the leave period Sri. B . V.Patil, Prl. District and 
Sessions Judge, Kalaburgai, i.e. from after office hours on 29.08 .2015 till commencement of office hours on 10.09.2015 . 

BY ORDER OF THE HIGH COURT, 

P . N . DESAI 
PR , 1055 

REGISTRAR (JUDICIAL ) 
ಕಾನೂನು ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಲಾ 94 ಎಲ್ಎಡಿ 2015, ಬೆಂಗಳೂರು, ದಿನಾಂಕ: 14 /08/ 2015. 


ಬಾಗಲಕೋಟೆ ಜಿಲ್ಲೆಯ ಮುಧೋಳ ತಾಲ್ಲೂಕಿನ ಅಪರ ಸರ್ಕಾರಿ ವಕೀಲರ ಅಧಿಕಾರ ಅವಧಿಯು ಮುಕ್ತಾಯವಾಗಿದ್ದು , ಸದರಿ ಹುದ್ದೆಯನ್ನು 
ಕರ್ನಾಟಕ ಕಾನೂನು ಅಧಿಕಾರಿಗಳ (ನೇಮಕಾತಿ ಮತ್ತು ಸೇವಾ ಷರತ್ತುಗಳು) ನಿಯಮಗಳು, 1977ರ ನಿಯಮ 26(2) ರನ್ವಯ ತುಂಬಲು ಸ್ಥಳೀಯ 
ಜಾಹಿರಾತು ನೀಡಿ ಪ್ರಸ್ತಾವನೆ ಸಲ್ಲಿಸುವಂತೆ ದಿನಾಂಕ: 05.05 .2015ರಂದು ಜಿಲ್ಲಾಧಿಕಾರಿಗಳಿಗೆ ಪತ್ರ ಬರೆಯಲಾಗಿದೆ. ಸದರಿ ಹುದ್ದೆಯನ್ನು ಹೊಸ 
ಅಭ್ಯರ್ಥಿಯಿಂದ ತುಂಬುವವರೆಗೆ ಕರ್ನಾಟಕ ಕಾನೂನು ಅಧಿಕಾರಿಗಳ ( ನೇಮಕಾತಿ ಮತ್ತು ಸೇವಾ ಷರತ್ತುಗಳು ) ನಿಯಮಗಳು , 1977ರ ನಿಯಮಗಳನ್ವಯ 
ಶ್ರೀ ಕೆ.ಆರ್. ಪಾಟೀಲ್, ಅಪರ ಸರ್ಕಾರಿ ವಕೀಲರು, ಇವರನ್ನು ದಿನಾಂಕ: 17/07/2015ರಿಂದ ಜಾರಿಗೆ ಬರುವಂತೆ ಮುಧೋಳ ತಾಲ್ಲೂಕಿನ ಹಿರಿಯ ಶ್ರೇಣಿ 
ನ್ಯಾಯಾಲಯದ ಅಪರ ಸರ್ಕಾರಿ ವಕೀಲರ ಹುದ್ದೆಯಲ್ಲಿ ಮುಂದುವರೆಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಸಯೀದಾ ಬಾನು 
PR . 1056 

ಸರ್ಕಾರದ ಅಧೀನ ಕಾರ್ಯದರ್ಶಿ ( ಆಡಳಿತ - 2) 


SC. 25 


ಕಾನೂನು ಇಲಾಖೆ 


ಕಾನೂನು ಸಚಿವಾಲಯ 


ಅಧಿಸೂಚನೆ 


ಸಂಖ್ಯೆ: ಲಾ 146, ಎಲ್ ಸಿಎಲ್ 2015 , ಬೆಂಗಳೂರು, ದಿನಾಂಕ: 17/ 08/ 2015 . 


- 3ಕ. 


ಲರ 


ನೋಟರಿ ಅಧಿನಿಯಮ , 1952 ಹಾಗೂ ನೋಟರಿ ನಿಯಮಾವಳಿ, 1956 ನಿಯಮ 8(1) ರಲ್ಲಿ ಪ್ರದತ್ತವಾದ ಅಧಿಕಾರದನ್ವಯ ಶ್ರೀ ನಿರಂಜನ, 
ಚನ್ನಬಸಪ್ಪ ವಕೀಲರು, ಮನೆ ನಂ. 5-1-243/6, ಆಶೀರ್ವಾದ ನಿಲಯ ಬಸವೇಶ್ವರ ನಗರ, ಯಾದಗಿರಿ ತಾಲ್ಲೂಕು ಯಾದಗಿರಿ ಜಿಲ್ಲೆ. ಇವರನ್ನು ವೃತ್ತಿ ಪ್ರಮಾಣ 
ಪತ್ರ ನೀಡಲಾದ ದಿನಾಂಕದಿಂದ ಜಾರಿಗೆ ಬರುವಂತೆ 5 (ಐದು) ವರ್ಷಗಳ ಅವಧಿಗೆ ಯಾದಗಿರಿ ಕಂದಾಯ ತಾಲ್ಲೂಕಿನಲ್ಲಿ ಹೊಸದಾಗಿ ಸೃಜಿಸಿರುವ 
ನೋಟರಿ ಹುದ್ದೆಗೆ ನೇಮಿಸಲಾಗಿದೆ. 

ಸದರಿ, ವಕೀಲರು ಲೆಕ್ಕ ಶೀರ್ಷಿಕೆ 0070 - ಇತರೆ ಆಡಳಿತಾತ್ಮಕ ಸೇವೆಗಳು - 01 -ನ್ಯಾಯ ಪರಿಪಾಲನೆ - 501 -0 - ಇತರೆ ಸ್ವೀಕೃತಿಗಳು -06 - ಇತರೆ 
ಬಾಬ್ಬುಗಳಿಗೆ ( 0070 - 01 -501 - 0 - 06) ನೋಟರಿ ನಿಯಮಗಳಲ್ಲಿ ನಿಗಧಿಪಡಿಸಲಾದ ರೂ . 1000. 00 (ಒಂದು ಸಾವಿರಗಳು ಮಾತ್ರ) ಶುಲ್ಕವನ್ನು ಸರ್ಕಾರಿ 
ಖಜಾನೆಯಲ್ಲಿ ಜಮಾ ಮಾಡಿ ಆ ಬಗೆಗಿನ ಮೂಲ ಚಲನ್ ಮತ್ತು ಹುಟ್ಟಿದ ದಿನಾಂಕವನ್ನು ದೃಢೀಕರಿಸಬಲ್ಲ ದಾಖಲೆಯನ್ನು ಹಾಜರುಪಡಿಸಿದ ನಂತರ ವೃತ್ತಿ 
ಪ್ರಮಾಣ ಪತ್ರವನ್ನು ನೀಡಲಾಗುವುದು. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ. 

ಸಯೀದಾ ಬಾನು 
PR , 1057 

ಸರ್ಕಾರದ ಅಧೀನ ಕಾರ್ಯದರ್ಶಿ ( ಆಡಳಿತ - 2 ) 
Sc. 25 

ಕಾನೂನು ಇಲಾಖೆ 
ಕಾನೂನು ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ: ಲಾ 199 ಎಲ್ ಎಡಿ 2015, ಬೆಂಗಳೂರು, ದಿನಾಂಕ: 14/ 08/ 2015. 
ಮೈಸೂರು ಜಿಲ್ಲೆಯ ಹುಣಸೂರು ತಾಲ್ಲೂಕಿನ ಅಪರ ಸರ್ಕಾರಿ ವಕೀಲರ ಅಧಿಕಾರ ಅವಧಿಯು ಮುಕ್ತಾಯವಾಗಿದ್ದು, ಸದರಿ ಹುದ್ದೆಯನ್ನು 
ಕರ್ನಾಟಕ ಕಾನೂನು ಅಧಿಕಾರಿಗಳ (ನೇಮಕಾತಿ ಮತ್ತು ಸೇವಾ ಷರತ್ತುಗಳು) ನಿಯಮಗಳು, 1977ರ ನಿಯಮ 26(2) ರನ್ವಯ ತುಂಬಲು ಸ್ಥಳೀಯ 


ಭಾಗ ೨ 


ಕರ್ನಾಟಕ ರಾಜ್ಯಪತ್ಯ ಗುರುವಾರ, ಅಕ್ಟೋಬರ್ ೨೯ , ೨೦೧೫ 


೩೭೩ 


ಜಾಹಿರಾತು ನೀಡಿ ಪ್ರಸ್ತಾವನೆ ಸಲ್ಲಿಸುವಂತೆ ದಿನಾಂಕ: 18 /12/2014ರಂದು ಜಿಲ್ಲಾಧಿಕಾರಿಗಳಿಗೆ ಪತ್ರ ಬರೆಯಲಾಗಿದೆ. ಸದರಿ ಹುದ್ದೆಯನ್ನು ಹೊಸ 
ಅಭ್ಯರ್ಥಿಯಿಂದ ತುಂಬುವವರೆಗೆ ಕರ್ನಾಟಕ ಕಾನೂನು ಅಧಿಕಾರಿಗಳ ( ನೇಮಕಾತಿ ಮತ್ತು ಸೇವಾ ಷರತ್ತುಗಳು ) ನಿಯಮಗಳು , 1977ರ ನಿಯಮಗಳನ್ವಯ 
ಶ್ರೀ ಸ್ವಾಮಿಗೌಡ ಬಿನ್ ಲೇಟ್ ಕುಳೇಗೌಡ, ಅಪರ ಸರ್ಕಾರಿ ವಕೀಲರು, ಇವರನ್ನು ದಿನಾಂಕ: 05/03/ 2015 ರಿಂದ ಜಾರಿಗೆ ಬರುವಂತೆ ಹುಣಸೂರು 
ತಾಲ್ಲೂಕಿನ ಹಿರಿಯ ಶ್ರೇಣಿ ನ್ಯಾಯಾಲಯದ ಅಪರ ಸರ್ಕಾರಿ ವಕೀಲರ ಹುದ್ದೆಯಲ್ಲಿ ಮುಂದುವರೆಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

ಸಯೀದಾ ಬಾನು 
PR. 1058 

ಸರ್ಕಾರದ ಅಧೀನ ಕಾರ್ಯದರ್ಶಿ ( ಆಡಳಿತ -2) 
SC . 25 

ಕಾನೂನು ಇಲಾಖೆ 
ಕಾನೂನು ಸಚಿವಾಲಯ 
ಅಧಿಸೂಚನೆ ಸಂಖ್ಯೆ : ಲಾ 12 ಎಲ್‌ಎಡಿ 2015 , ಬೆಂಗಳೂರು, ದಿನಾಂಕ: 14 / 08/ 2015 . 
ಶ್ರೀ ಚಂದ್ರಕಾಂತ್ ಮಲ್ಲಾಬಾದಿ , ಅಪರ ಜಿಲ್ಲಾ ಸರ್ಕಾರಿ ವಕೀಲರು, ಕಲಬುರಗಿ ಜಿಲ್ಲೆ - ಇವರ ಅಧಿಕಾರದ ಅವಧಿಯು ಮುಕ್ತಾಯವಾಗಿರುವ 
ಹಿನ್ನಲೆಯಲ್ಲಿ ಕರ್ನಾಟಕ ಕಾನೂನು ಅಧಿಕಾರಿಗಳ (ನೇಮಕಾತಿ ಮತ್ತು ಸೇವಾ ಷರತ್ತುಗಳು ) ನಿಯಮಗಳು , 1977ರ ನಿಯಮ 26 ( 2) ರನ್ವಯ ಪ್ರದತ್ತವಾದ 
ಅಧಿಕಾರವನ್ನು ಚಲಾಯಿಸಿ ಹುದ್ದೆಯ ಅಧಿಕಾರವನ್ನು ವಹಿಸಿಕೊಳ್ಳುವ ದಿನಾಂಕದಿಂದ ಜಾರಿಗೆ ಬರುವಂತೆ ಮೂರು ವರ್ಷಗಳ ಅವಧಿಗೆ ಅಥವಾ ಮುಂದಿನ 
ಆದೇಶದವರೆಗೆ ಇವೆರಡರಲ್ಲಿ ಯಾವುದು ಮೊದಲೋ ಅಲ್ಲಿಯವರೆಗೆ ಶ್ರೀಮತಿ ಅತಿಯಾ ಸುಲ್ತಾನ, ವಕೀಲರು, ನಂ : ಹೆಚ್ . ನಂ : 5 - 460, ಕೆಬಿನ್ 
ಎಂಜಿನಿಯರಿಂಗ್ ಕಾಲೇಜ್ ರೋಡ್, ರೋಜಾ ( ಬಿ), ಕಲಬುರ್ಗಿ ಇವರನ್ನು ಜಿಲ್ಲೆಯ ಅಪರ ಜಿಲ್ಲಾ ಸರ್ಕಾರಿ ವಕೀಲರ ಹುದ್ದೆಗೆ ನೇಮಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಸಯೀದಾ ಬಾನು 
PR. 1059 

ಸರ್ಕಾರದ ಅಧೀನ ಕಾರ್ಯದರ್ಶಿ ( ಆಡಳಿತ - 2) 
SC . 25 

ಕಾನೂನು ಇಲಾಖೆ 
ಕಾನೂನು ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ: ಲಾ 148 ಎಲ್‌ಎಡಿ 2014 , ಬೆಂಗಳೂರು, ದಿನಾಂಕ: 18/ 08/ 2015. 
ಶ್ರೀ ನೀಲಕಂಠಗೌಡ ಎಸ್. ಪಾಟೀಲ, ಜಿಲ್ಲಾ ಸರ್ಕಾರಿ ವಕೀಲರು, ಹಾವೇರಿ ಜಿಲ್ಲೆ ಇವರ ಅಧಿಕಾರದ ಅವಧಿಯು ಮುಕ್ತಾಯವಾಗಿರುವ 
ಹಿನ್ನಲೆಯಲ್ಲಿ ಕರ್ನಾಟಕ ಕಾನೂನು ಅಧಿಕಾರಿಗಳ (ನೇಮಕಾತಿ ಮತ್ತು ಸೇವಾ ಷರತ್ತುಗಳು) ನಿಯಮಗಳು, 1977ರ ನಿಯಮ 26 ( 2) ರನ್ವಯ ಪ್ರದತ್ತವಾದ 
ಅಧಿಕಾರವನ್ನು ಚಲಾಯಿಸಿ ಹುದ್ದೆಯ ಅಧಿಕಾರವನ್ನು ವಹಿಸಿಕೊಳ್ಳುವ ದಿನಾಂಕದಿಂದ ಜಾರಿಗೆ ಬರುವಂತೆ ಮೂರು ವರ್ಷಗಳ ಅವಧಿಗೆ ಅಥವಾ ಮುಂದಿನ 
ಆದೇಶದವರೆಗೆ ಇವೆರಡರಲ್ಲಿ ಯಾವುದು ಮೊದಲೋ ಅಲ್ಲಿಯವರೆಗೆ ಶ್ರೀ ಜಿ. ಸಿ. ಗಿರಿಯಪ್ಪನವರ, ವಕೀಲರ, ಸಾ : ದಾನೇಶ್ವರಿ ನಗರ, ಹೆಗ್ಗರಿ ರಸ್ತೆ, 1ನೇ 
ಕ್ರಾಸ್‌ ಹಾವೇರಿ- 581110, ಹಾವೇರಿ ಜಿಲ್ಲೆ ಇವರನ್ನು ಹಾವೇರಿ ಜಿಲ್ಲಾ ಸರ್ಕಾರಿ ವಕೀಲರ ಹುದ್ದೆಗೆ ನೇಮಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಸಯೀದಾ ಬಾನು 
PR. 1060 

ಸರ್ಕಾರದ ಅಧೀನ ಕಾರ್ಯದರ್ಶಿ ( ಆಡಳಿತ - 2 ) 
SC . 25 

ಕಾನೂನು ಇಲಾಖೆ 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಸಿಆಸುಇ 62 ಸಅಸೇ 2015 ಬೆಂಗಳೂರು, ದಿನಾಂಕ: 13 / 08 / 2015. 
ಕರ್ನಾಟಕ ಸರ್ಕಾರ ಸಚಿವಾಲಯದ ಸೇವೆಗೆ ಸೇರಿದ ಈ ಕೆಳಕಂಡ ಪತ್ರಾಂಕಿತ ಆಪ್ತ ಸಹಾಯಕ ವೃಂದದ ಅಧಿಕಾರಿಗಳಿಗೆ ತಕ್ಷಣದಿಂದ ಜಾರಿಗೆ 
ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ರೂ . 28100 - 700 - 28800 - 800 - 33600 - 900 - 39000 - 1050 - 45300 - 1200 - 50100ರ ವೇತನ 
ಶ್ರೇಣಿಯ ಆಪ್ತ ಕಾರ್ಯದರ್ಶಿ (ಗ್ರೇಡ್-2) ಹುದ್ದೆಗೆ ಸ್ಥಾನಪನ್ನ ಬಡ್ತಿ ನೀಡಿ ಅವರುಗಳ ಹೆಸರಿನ ಮುಂದೆ ಸೂಚಿಸಿರುವ ಹುದ್ದೆಗಳಿಗೆ ಸ್ಥಳ ನಿಯುಕ್ತಿಗೊಳಿಸಿ 
ನೇಮಿಸಲಾಗಿದೆ. 
ಅಧಿಕಾರಿಗಳ ಹೆಸರು ಮತ್ತು ಕರ್ತವ್ಯ 

ಬಡ್ತಿ ನೀಡಿ ಸ್ಥಳ ನಿಯುಕ್ತಿಗೊಳಿಸಲಾದ ಹುದ್ದೆ/ ಇಲಾಖೆ 
ಸಂಖ್ಯೆ : 

ನಿರ್ವಹಿಸುತ್ತಿರುವ ಇಲಾಖೆ 
ಶ್ರೀ /ಶ್ರೀಮತಿ 
ಭಾಗ್ಯಲಕ್ಷ್ಮಮ್ಮ 

ಆಪ್ತ ಕಾರ್ಯದರ್ಶಿ (ಗ್ರೇಡ್- 2) ಸರ್ಕಾರದ ಪ್ರಧಾನ ಕಾರ್ಯದರ್ಶಿಯವರ ಆಪ್ತ 
ಸರ್ಕಾರದ ಉಪ ಕಾರ್ಯದರ್ಶಿಯವರ ಆಪ್ತ 

ಶಾಖೆ , ಶಿಕ್ಷಣ ಇಲಾಖೆ (ಉನ್ನತ ಶಿಕ್ಷಣ)-ಶ್ರೀಮತಿ ಟಿ. ಆರ್‌. ವಸುಂಧರ ಆಪ್ತ 
ಶಾಖೆ- ಶಿಕ್ಷಣ ಇಲಾಖೆ (ಉನ್ನತ ಶಿಕ್ಷಣ) 

ಕಾರ್ಯದರ್ಶಿ (ಗ್ರೇಡ್- 1) ಇವರ ವರ್ಗಾವಣೆಯಿಂದ ತೆರವಾಗಿರುವ ಹುದ್ದೆಯನ್ನು 
ತಾತ್ಕಾಲಿಕವಾಗಿ ಆಪ್ತ ಕಾರ್ಯದರ್ಶಿ (ಗ್ರೇಡ್ - 2) ವೃಂದಕ್ಕೆ ನಿಮೀಕರಿಸಿದ ಹುದ್ದೆಗೆ 


ಕ್ರಮ 


೩೭೪ 


ಕರ್ನಾಟಕ ರಾಜ್ಯಪತ್ರ , ಗುರುವಾರ, ಅಕ್ಟೋಬರ್ ೨೯ , ೨೦೧೫ 


ಭಾಗ ೨ 


ಗಾಯತ್ರಿ ಜೆ.ಕೆ 

ಆಪ್ತ ಕಾರ್ಯದರ್ಶಿ (ಗ್ರೇಡ್ -2) 
ಸರ್ಕಾರದ ಉಪ ಕಾರ್ಯದರ್ಶಿಯವರ ಆಪ್ತ ಸರ್ಕಾರದ ಪ್ರಧಾನ ಕಾರ್ಯದರ್ಶಿಯವರ ಆಪ್ತ ಶಾಖೆ, ಮಾಹಿತಿ ತಂತ್ರಜ್ಞಾನ, ಜೈವಿಕ 
ಶಾಖೆ - ಮಾಹಿತಿ ತಂತ್ರಜ್ಞಾನ , ಜೈವಿಕ ತಂತ್ರಜ್ಞಾನ ತಂತ್ರಜ್ಞಾನ ಹಾಗೂ ವಿಜ್ಞಾನ & ತಂತ್ರಜ್ಞಾನ ಇಲಾಖೆ - ಖಾಲಿ ಹುದ್ದೆಗೆ. 
ಹಾಗೂ ವಿಜ್ಞಾನ & ತಂತ್ರಜ್ಞಾನ ಇಲಾಖೆ 

ಈ ಮುಂಬಡ್ತಿ ಅಧಿಸೂಚನೆಯು ಕರ್ನಾಟಕ ಸಾರ್ವಜನಿಕ ಉದ್ಯೋಗ (ಹೈದ್ರಾಬಾದ್ - ಕರ್ನಾಟಕ ಪ್ರದೇಶಕ್ಕೆ ನೇಮಕಾತಿಯಲ್ಲಿ ಮೀಸಲಾತಿ) 
ಆದೇಶ 2013ರ ಕಂಡಿಕೆ - 13 ( ಎ) ಗೆ ಮಾನ್ಯ ಕರ್ನಾಟಕ ಆಡಳಿತ ನ್ಯಾಯ ಮಂಡಳಿಯು ಅರ್ಜಿ ಸಂಖ್ಯೆ: 4368- 72/2014ರಲ್ಲಿ ತಡೆಯಾಜ್ಞೆಯನ್ನು 
ನೀಡಿರುವುದರಿಂದ ಮಾನ್ಯ ಕರ್ನಾಟಕ ಆಡಳಿತ ನ್ಯಾಯ ಮಂಡಳಿಯ ಅಂತಿಮ ಆದೇಶ ಹಾಗೂ ಇತರೆ ನ್ಯಾಯಾಲಯಗಳ ಅಂತಿಮ ಆದೇಶಕ್ಕನುಗುಣವಾಗಿ 
ಪರಿಶೀಲನೆ ಮತ್ತು ಮರು ಹೊಂದಾಣಿಕೆ ಮಾಡುವ ಷರತ್ತಿಗೊಳಪಟ್ಟು ಪತ್ರಾಂಕಿತ ಆಪ್ತ ಸಹಾಯಕ ವೃಂದದಿಂದ ಆಪ್ತ ಕಾರ್ಯದರ್ಶಿ (ಗ್ರೇಡ್- 2) ವೃಂದಕ್ಕೆ 
ಮುಂಬಡ್ತಿ ನೀಡಲಾಗಿದೆ. 

ಭಾಗ - 1 
ಅಧಿಸೂಚನೆ ಸಂಖ್ಯೆ : ಸಿಆಸುಇ 62 ಸಅಸೇ 2015 ದಿನಾಂಕ: 2 - 7 - 2015ರನ್ವಯ 8 ಪತ್ರಾಂಕಿತ ಆಪ್ತ ಸಹಾಯಕ ವೃಂದದ ಅಧಿಕಾರಿಗಳಿಗೆ 
ಆಪ್ತ ಕಾರ್ಯದರ್ಶಿ (ಗ್ರೇಡ್ - 2) ವೃಂದಕ್ಕೆ ಬಡ್ತಿ ನೀಡಿ ಸ್ಥಳನಿಯುಕ್ತಿಗೊಳಿಸಲಾಗಿದ್ದು , ಈ ಪೈಕಿ ಈ ಕೆಳಕಂಡ ಅಧಿಕಾರಿಗಳಿಗೆ ಸಂಬಂಧಿಸಿದಂತೆ ಬಡ್ತಿ 
ಆದೇಶವನ್ನು ಮಾರ್ಪಡಿಸಿ ಅವರುಗಳ ಹೆಸರಿನ ಮುಂದೆ ನಮೂದಿಸಲಾಗಿರುವ ಹುದ್ದೆ/ ಇಲಾಖೆಗಳಿಗೆ ಸ್ಥಳನಿಯುಕ್ತಿಗೊಳಿಸಿ ಆದೇಶಿಸಿದೆ. 
| ಆಪ್ತ ಕಾರ್ಯದರ್ಶಿ (ಗ್ರೇಡ್- 2 ) ವೃಂದದ 

ಬಡ್ತಿ ಆದೇಶವನ್ನು ಮಾರ್ಪಡಿಸಿ ಸ್ಥಳನಿಯುಕ್ತಿಗೊಳಿಸಲಾದ ಹುದ್ದೆ/ ಇಲಾಖೆ 
ಸಂಖ್ಯೆ: 

ಅಧಿಕಾರಿಯ ಹೆಸರು ಮತ್ತು ಬಡ್ತಿ ನೀಡಿ 
ನೇಮಿಸಲಾಗಿದ್ದ ಇಲಾಖೆ 
ಶ್ರೀಮತಿ ಲಲಿತಾ 

ಆಪ್ತ ಕಾರ್ಯದರ್ಶಿ (ಗ್ರೇಡ್ - 2 ) ಸರ್ಕಾರದ ಕಾರ್ಯದರ್ಶಿಯವರ ಆಪ್ತ ಶಾಖೆ, 
ಸರ್ಕಾರದ ಕಾರ್ಯದರ್ಶಿಯವರ ಆಪ್ತ ಶಾಖೆ ವಾಣಿಜ್ಯ & ಕೈಗಾರಿಕಾ ಇಲಾಖೆ 
ಆಹಾರ ಸಂಸ್ಕರಣ & ಕಟಾವು ತಂತ್ರಜ್ಞಾನ 

ಶ್ರೀ ಡಿ. ನಾಗೇಶ್ ಇವರ ವರ್ಗಾವಣೆ ಆದೇಶವನ್ನು ರದ್ದುಪಡಿಸುವುದರಿಂದ 
ಇಲಾಖೆ 

ತೆರವಾಗಲಿರುವ ಹುದ್ದೆಗೆ. 
ಶ್ರೀಮತಿ ಪ್ರೇಮ ಆರ್‌. 

ಆಪ್ತ ಕಾರ್ಯದರ್ಶಿ (ಗ್ರೇಡ್ -2) 
ಸರ್ಕಾರದ ಕಾರ್ಯದರ್ಶಿಯವರ ಆಪ್ತ ಶಾಖೆ ಸರ್ಕಾರದ ಅಪರ ಮುಖ್ಯ ಕಾರ್ಯದರ್ಶಿಯವರ ಆಪ್ತ ಶಾಖೆ, ಸಾರ್ವಜನಿಕ 
ಪಶುಸಂಗೋಪನೆ & ಮೀನುಗಾರಿಕೆ ಇಲಾಖೆ ಉದ್ದಿಮೆಗಳ ಇಲಾಖೆ 

ಶ್ರೀಮತಿ ಬಿ. ವಿ. ಸುಶೀಲಮ್ಮ ಇವರ ವಯೋ ನಿವೃತ್ತಿಯಿಂದ ತೆರವಾಗಿರುವ ಹುದ್ದೆಗೆ. 


ಕ್ರಮ 


ಭಾಗ- 2 


ಅಧಿಸೂಚನೆ ಸಂಖ್ಯೆ: ಸಿಆಸುಇ 62 ಸಅಸೇ 2015 ದಿನಾಂಕ: 2 - 07 - 2015ರನ್ವಯ ಶ್ರೀ ಡಿ . ನಾಗೇಶ್, ಆಪ್ತ ಕಾರ್ಯದರ್ಶಿ ಗ್ರೇಡ್- 2, 
ಸರ್ಕಾರದ ಕಾರ್ಯದರ್ಶಿಯವರ ಆಪ್ತ ಶಾಖೆ ಪಶುಸಂಗೋಪನೆ & ಮೀನುಗಾರಿಕೆ ಇಲಾಖೆ ಇವರನ್ನು ಆಪ್ತ ಕಾರ್ಯದರ್ಶಿ (ಗ್ರೇಡ್ - 2), ಸರ್ಕಾರದ 
ಕಾರ್ಯದರ್ಶಿಯವರ ಆಪ್ತ ಶಾಖೆ, ವಾಣಿಜ್ಯ ಮತ್ತು ಕೈಗಾರಿಕಾ ಇಲಾಖೆಗೆ ವರ್ಗಾಯಿಸಿರುವುದನ್ನು ರದ್ದುಪಡಿಸಿ ಇವರ ಸೇವೆಯನ್ನು ಆಪ್ತ ಕಾರ್ಯದರ್ಶಿ 
ಗ್ರೇಡ್-2, ಸರ್ಕಾರದ ಕಾರ್ಯದರ್ಶಿಯವರ ಆಪ್ತ ಶಾಖೆ ಪಶುಸಂಗೋಪನೆ & ಮೀನುಗಾರಿಕೆ ಇಲಾಖೆ ಹುದ್ದೆಯಲ್ಲಿಯೇ ಮುಂದುವರೆಸಿ ಆದೇಶಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಚಂದ್ರಶೇಖರ 

ಸರ್ಕಾರದ ಅಧೀನ ಕಾರ್ಯದರ್ಶಿ 
PR. 1061 

ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಇಲಾಖೆ (ಸೇವೆಗಳು - 6) 
HIGH COURT OF KARNATAKA 

NOTIFICATION 
RSB.201 /2015 BENGALURU, DATED : 25TH AUGUST , 2015, 


In exercise of the Powers Conferred under Section 24 of Civil Procedure Code , 1908 the Execution case No. 15131/2013 
pending before the court of SCCH - 20 (V Addl, Small Causes Judge & XXIV ACMM ), Bengaluru is hereby withdrawn and transferred to 
the court of Additional SCCH - 15 (XIII Addl Small Causes and XXXVIII ACMM ) Bengaluru , for disposal in accordance with law . 

BY ORDER OF HON BLE HIGH COURT, 

K . S . BILAGI 
PR. 1062 

REGISTRAR ( R & S ) 


ಭಾಗ ೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್ ೨೯ , ೨೦೧೫ 

2233 
HIGH COURT OF KARNATAKA 

NOTIFICATION 
NO . HCE 181/2015 BENGALURU , DATED : 24 TH AUGUST, 2015 . 
Smt. Shashikala M .A . Urankar , Director , Bengaluru Mediation Centre , Bengaluru is granted Earned Leave for 15 days from 
22 . 07.2015 to 05 .08 . 2015 (bdi) on private affairs . 


Sri Sunil A . Shettar, Deputy Director, Bengaluru Mediation Centre, Bengaluru is placed incharge of the duties of the above 
said officer during the above said period . 


Smt. Shashikala M . A .Urankar, Director , Bengaluru Mediation Centre , Bengaluru is reposted to the same post expiry of the 
above said leave period . 

BY ORDER , 

P .N . DESAI 
PR . 1063 

REGISTRAR ( JUDICIAL ) 
HIGH COURT OF KARNATAKA 


NOTIFICATION NO . GOB (1) 21(65)/2015 , BENGALURU , DATED : 26TH AUGUST , 2015 . 

The Presiding Officer of the court of the Senior Civil Judge and JMFC., Kanakapura , is concurrently appointed as the 
Presiding Officer of the Courts of the Prl. Civil Judge and JMFC ., Kanakapura , the I Addl. Civil Judge and JMFC ., Kanakapura and the 
Il Addl. Civil Judge and JMFC., Kanakapura, during the leave period of Smt. Rashmi.M ., Prl Civil Judge and JMFC ., Kanakapura, from 
03.08 .2015 to 09.08.2015 (bdi). 

BY ORDER OF THE HIGH COURT, 


P .N . DESAI 
PR . 1064 

REGISTRAR (JUDICIAL ) 
HIGH COURT OF KARANTAKA 
NOTIFICATION NO . GOB (1) 21(67)/2015 , BENGALURU , DATED : 26TH AUGUST, 2015 . 

The Presiding Officer of the Court of the Addl. Civil Judge and JMFC , Bangarpet, is concurrently appointed as the Presiding 
Officer of the Court of the Civil Judge and JMFC , Bangarpet, during the leave period of Sri. Basavarajappa. K . M ., Civil Judge and 
JMFC , Bangarpet, i. e., from after office hours on 21. 08 . 2015 till commencement of office hours on 02.09.2015 . 

BY ORDER OF THE HIGH COURT, 


P . N . DESAI 
PR . 1065 

REGISTRAR ( JUDICIAL ) 
HIGH COURT OF KARNATAKA 

NOTIFICATION 
NO . GOB (1) 20 (51)/2015, BENGALURU , DATED : 26TH AUGUST, 2015. 
The Presiding Officer of the Court of the || Addl. Senior Civil Judge, Kalaburagi, is concurrently appointed as the Presiding 
Officer of the Courts of the Senior Civil Judge and JMFC., Chittapur and the Senior Civil Judge and JMFC ., Chincholi, during the leave 
period of Sri.Manappa Dyavappa Talawar, Senior Civil Judge and JMFC ., Chittapur,i.e., from 10.08 .2015 to 17.08.2015. (bdi). 

BY ORDER OF THE HIGH COURT, 


P .N . DESAI 
PR . 1066 

REGISTRAR ( JUDICIAL ) 
HIGH COURT OF KARNATAKA 
NOTIFICATION NO . GOB (1) 20(17)/2015, BENGALURU , DATED : 25TH AUGUST, 2015 . 

The Presiding Officer of the Court of the Addl. Senior Civil Judge and CJM ., Tumakuru , is concurrently appointed as the 
Presiding Officer of the Court of the Prl. Senior Civil Judge and CJM ., Tumakuru , during the leave period of Smt. M . Lathakumari, Prl. 
Senior Civil Judge and CJM ., Tumakuru , on 07 .08.2015 . 

BY ORDER OF THE HIGH COURT, 

P . N . DESAI 
PR . 1067 

REGISTRAR ( JUDICIAL ) 


೩೭೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್ ೨೯ , ೨೦೧೫ 

ಭಾಗ ೨ 
HIGH COURT OF KARNATAKA 

NOTIFICATION 
NO . GOB (1) 20( 16 )/2015 BENGALURU , DATED : 25TH AUGUST , 2015 . 
The Presiding Officer of the Court of the III Addl. Senior Civil Judge and JMFC , Davanagere, is concurrently appointed as the 
Presiding Officer of the Court of the II Addl. Senior Civil Judge and JMFC , Davanagere, during the leave period of Sri Rajkumar S . 
Amminabhavi, II Addl, Senior Civil Judge and JMFC , Davanagere, i. e., from 01. 08 . 2015 to 30.08.2015 (bdi ). 


BY ORDER OF THE HIGH COURT, 


P .N . DESAI 
PR. 1068 

REGISTRAR ( JUDICIAL ) 
ಕಾನೂನು ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ: ಲಾ 389 ಎಲ್‌ಸಿಎಲ್ 2014 , ಬೆಂಗಳೂರು, ದಿನಾಂಕ: 20/ 08 /2015 . 
ನೋಟರಿ ಅಧಿನಿಯಮ , 1952 ಹಾಗೂ ನೋಟರಿ ನಿಯಮಾವಳಿ, 1956 ನಿಯಮ 8(1) ರಲ್ಲಿ ಪ್ರದತ್ತವಾದ ಅಧಿಕಾರದನ್ವಯ ಶ್ರೀ ಮಹಮ್ಮದ 
ರಫಿ ಹೆಚ್ ಕೋಲ್ಕಕಾರ, ಗವಳಿ ಗಲ್ಲಿ, ಪೋಸ್ಟ್: ಗಜೇಂದ್ರಗಡ, ತಾಲ್ಲೂಕು: ರೋಣ, ಗದಗ - 582114, ಇವರನ್ನು ವೃತಿ ಪ್ರಮಾಣ ಪತ್ರ ನೀಡಲಾದ 
ದಿನಾಂಕದಿಂದ ಜಾರಿಗೆ ಬರುವಂತೆ 5 (ಐದು) ವರ್ಷಗಳ ಅವಧಿಗೆ ರೋಣ ಕಂದಾಯ ತಾಲ್ಲೂಕಿನಲ್ಲಿ ಹೊಸದಾಗಿ ಸೃಜಿಸಿರುವ ನೋಟರಿ ಹುದ್ದೆಗೆ 
ನೇಮಿಸಲಾಗಿದೆ. 

ಸದರಿ, ವಕೀಲರು ಲೆಕ್ಕ ಶೀರ್ಷಿಕೆ 0070 - ಇತರೆ ಆಡಳಿತಾತ್ಮಕ ಸೇವೆಗಳು - 01 ನ್ಯಾಯ ಪರಿಪಾಲನೆ -501 - 0 - ಇತರೆ ಸ್ವೀಕೃತಿಗಳು - 06 - ಇತರೆ 
ಬಾಬ್ಬುಗಳಿಗೆ ( 0070 - 01 - 501 - 0 - 06) ನೋಟರಿ ನಿಯಮಗಳಲ್ಲಿ ನಿಗದಿಪಡಿಸಲಾದ ಕೆ. 1000.00 ( ಒಂದು ಸಾವಿರಗಳು ಮಾತ್ರ) ಶುಲ್ಕವನ್ನು ಸರ್ಕಾರಿ 
ಖಜಾನೆಯಲ್ಲಿ ಜಮಾ ಮಾಡಿ ಆ ಬಗೆಗಿನ ಮೂಲ ಚಲನ್ ಮತ್ತು ಹುಟ್ಟಿದ ದಿನಾಂಕವನ್ನು ದೃಢೀಕರಿಸಬಲ್ಲ ದಾಖಲೆಯನ್ನು ಹಾಜರುಪಡಿಸಿದ ನಂತರ ವೃತ್ತಿ 
ಪ್ರಮಾಣ ಪತ್ರವನ್ನು ನೀಡಲಾಗುವುದು. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಸಯೀದಾ ಬಾನು 
PR. 1069 

ಸರ್ಕಾರದ ಅಧೀನ ಕಾರ್ಯದರ್ಶಿ ( ಆಡಳಿತ - 2 ) 
SC.25 

ಕಾನೂನು ಇಲಾಖೆ 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಸಿಆಸುಇ 155 ಸೇಇಮು 2012 , ಬೆಂಗಳೂರು, ದಿನಾಂಕ: 19 . 08.2015 . 
ಡಾ|| ಹೆಚ್.ಎಸ್.ವೀರಪ್ಪ ಗೌಡ, ನಿರ್ದೇಶಕರು, ಮೀನುಗಾರಿಕೆ ಇಲಾಖೆ ಇವರನ್ನು ವಿಶೇಷ ಕರ್ತವ್ಯಾಧಿಕಾರಿ, ಪಶುಸಂಗೋಪನೆ ಮತ್ತು 
ಮೀನುಗಾರಿಕೆ ಇಲಾಖೆ, ಕರ್ನಾಟಕ ಸರ್ಕಾರ ಸಚಿವಾಲಯ ಈ ಹುದ್ದೆಗೆ ವರ್ಗಾಯಿಸಿ ನೇಮಿಸಿದ್ದ ಅಧಿಸೂಚನೆ ಸಂಖ್ಯೆ : ಸಿಆಸುಇ 67 ಸೇಇಮು 2012 , 
ದಿನಾಂಕ: 24.05. 2012ನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ರದ್ದುಗೊಳಿಸಲಾಗಿದೆ ಹಾಗೂ ಮುಂದಿನ ಆದೇಶದವರೆಗೆ ಡಾ|| ಹೆಚ್.ಎಸ್. ವೀರಪ್ಪ ಗೌಡ 
ಇವರನ್ನು ನಿರ್ದೇಶಕರು, ಮೀನುಗಾರಿಕೆ ಇಲಾಖೆಯ ಹುದ್ದೆಯಲ್ಲಿಯೇ ಮುಂದುವರೆಸಿ ಆದೇಶಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಡಾ|| ಗೀತಾ, ಎಲ್ , 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
PR. 1070 

ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಇಲಾಖೆ, (ಸೇವೆಗಳು - 3) 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಸಿಆಸುಇ 164 ಶಿಸನೇ 2015, ಬೆಂಗಳೂರು, ದಿನಾಂಕ: 18.08.2015. 
ದಿನಾಂಕ: 16. 06. 2014ರ ಸರ್ಕಾರಿ ಅಧಿಸೂಚನೆ ಸಂಖ್ಯೆ: ಸಿಆಸುಇ 78 ಶಿಸನೇ 2014 ರನ್ವಯ ಶ್ರೀ ಸಿ. ಎಂ . ಇಬ್ರಾಹಿಂ, ಕರ್ನಾಟಕ ರಾಜ್ಯ 
ಯೋಜನಾ ಮಂಡಳಿಯ ಉಪಾಧ್ಯಕ್ಷರನ್ನಾಗಿ ನೇಮಕ ಮಾಡಿ ಸಂಪುಟ ದರ್ಜೆ ಸ್ಥಾನಮಾನವನ್ನು ನೀಡಲಾಗಿದೆ. ಇವರಿಗೆ ತಕ್ಷಣದಿಂದ ಜಾರಿಗೆ ಬರುವಂತೆ 
ಮುಂದಿನ ಆದೇಶದವರೆಗೆ ಸಂಪುಟ ದರ್ಜೆಯ ಸಚಿವರಿಗೆ ಒದಗಿಸುವ ಎಲ್ಲಾ ಸವಲತ್ತುಗಳನ್ನು ನೀಡಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

ಎಸ್. ನಾಗರಾಜಪ್ಪ, 
PR. 1071. 

ಸರ್ಕಾರದ ಅಧೀನ ಕಾರ್ಯದರ್ಶಿ - 2, 
SC .100 

ಸಿಆಸುಇ ( ರಾಜ್ಯ ಶಿಷ್ಠಾಚಾರ) 


ಭಾಗ ೨ ಕರ್ನಾಟಕ ರಾಜ್ಯಪತ್ರ , ಗುರುವಾರ, ಅಕ್ಟೋಬರ್ ೨೯, ೨೦೧೫ 

೩೭೭ 
ಅರಣ್ಯ , ಪರಿಸರ ಮತ್ತು ಜೀವಿಶಾಸ್ತ್ರ ಸಚಿವಾಲಯ 

ಈ ತಿದ್ದುಪಡಿ ಅಧಿಸೂಚನೆ 

ಸಂಖ್ಯೆ: ಅಪಜೀ 49 ಅಅಸೇ 2014, ಬೆಂಗಳೂರು, ದಿನಾಂಕ: 30.07.2015. 
ದಿನಾಂಕ: 02.12.2014ರ ಸೇರ್ಪಡೆ ಅಧಿಸೂಚನೆ ಸಂಖ್ಯೆ : ಅಪಜೀ 049 ಅಅಸೇ 2014 ಕ್ರಮ ಸಂಖ್ಯೆ: 322 ರ ಕಲಂ 2ರಲ್ಲಿರುವ “ ಬಿಲೇಶ 
ಬಿನ್ ರಾಮಪ್ಪ ” ಎಂಬುದರ ಬದಲಿಗೆ “ಭೀಮಶಾ ಬಿನ್ ರಾಜಪ್ಪ ” ಎಂದು ತಿದ್ದಿ ಓದಿಕೊಳ್ಳತಕ್ಕದ್ದು. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಹೆಚ್. ಸಿ. ರಾಜೇಂದ್ರ ಕುಮಾರ್ 
PR. 1072 

ಸರ್ಕಾರದ ಅಧೀನ ಕಾರ್ಯದರ್ಶಿ , (ಸೇವೆಗಳು ) 
SC .10 

ಅರಣ್ಯ , ಪರಿಸರ ಮತ್ತು ಜೀವಿಶಾಸ್ತ್ರ ಇಲಾಖೆ. 
ಇಂಧನ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಇಎನ್ 152 ಸಮನ್ವಯ 2015, ಬೆಂಗಳೂರು, ದಿನಾಂಕ: 24.08.2015. 
ಇಂಧನ ಇಲಾಖೆಯ ವ್ಯಾಪ್ತಿಯಲ್ಲಿ ಬರುವ ಕರ್ನಾಟಕ ವಿದ್ಯುತ್ ನಿಗಮ ನಿಯಮಿತ, ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ನಿಯಮಿತ ಹಾಗೂ 
ಇತರೆ ವಿದ್ಯುತ್ ಸರಬರಾಜು ಕಂಪನಿಗಳ ಮೆಮೊರಾಂಡಮ್ ಆಫ್ ಅಸೋಸಿಯೇಷನ್ ಮತ್ತು ಆರ್ಟಿಕಲ್ಸ್ ಆಫ್ ಅಸೋಸಿಯೇಷನ್ ರನ್ವಯ ಸರ್ಕಾರಕ್ಕೆ 
ಪ್ರದತ್ತವಾದ ಅಧಿಕಾರ ಚಲಾಯಿಸಿ ಆಯಾ ಕಂಪನಿ/ ನಿಗಮಗಳ ನಿರ್ದೇಶಕರುಗಳ ಮಂಡಳಿಯ ನಿರ್ದೇಶಕರನ್ನಾಗಿ ನೇಮಿಸಲಾಗಿದ್ದ ಈ ಕೆಳಕಂಡ 
ಅಧಿಕಾರಿಗಳ ನೇಮಕಾತಿ ಆದೇಶಗಳನ್ನು ರದ್ದುಪಡಿಸಲಾಗಿದೆ. 

ಸರ್ಕಾರದ ಆದೇಶ ಸಂಖ್ಯೆ: ಇಎನ್ 159 ಇಇಬಿ 213 , ದಿನಾಂಕ: 16 .08.2014ರಲ್ಲಿ ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ನಿಯಮಿತ ಮತ್ತು 
ಎಲ್ಲಾ ವಿದ್ಯುತ್ ಸರಬರಾಜು ಕಂಪನಿಗಳ ವಿಚಕ್ಷಣದಳದ ಎ. ಡಿ. ಜಿ. ಪಿ ಹುದ್ದೆಯನ್ನು ರದ್ದುಗೊಳಿಸಿ ಆದೇಶಿಸಲಾಗಿದೆ.ಹೀಗಾಗಿ ಈ ಹುದ್ದೆಯಲ್ಲಿದ್ದ 
ಶ್ರೀ ಪಿ .ಕೆ.ಗರ್ಗ್, ಐಪಿಎಸ್ ಇವರನ್ನು ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ನಿಯಮಿತ ಮತ್ತು ಎಲ್ಲಾ ವಿದ್ಯುತ್ ಸರಬರಾಜು ಕಂಪನಿಗಳ ನಿರ್ದೇಶಕರ 
ಮಂಡಳಿಯ ನಿರ್ದೇಶಕರನ್ನಾಗಿ ನೇಮಿಸಿರುವುದನ್ನು ಈ ತಕ್ಷಣದಿಂದ ಜಾರಿಗೆ ಬರುವಂತೆ ರದ್ದುಪಡಿಸಿ ಆದೇಶಿಸಲಾಗಿದೆ. 

ಇಂಧನ ಇಲಾಖೆಯ ಇ. ಎಂ .ಸಿ. ಮತ್ತು ಸುಧಾರಣೆ ಕೋಶದ ನಿರ್ದೇಶಕರು ( ತಾಂತ್ರಿಕ) ಆಗಿದ್ದ ಡಾ : ಡಬ್ಲೂ . ಎಂ . ಶಿವಕುಮಾರ್ ಇವರನ್ನು 
ಬೇರೆ ಕಡೆ ವರ್ಗಾಹಿಸಿರುವುದರಿಂದ ಇವರನ್ನು ಚಾಮುಂಡೇಶ್ವರಿ ವಿದ್ಯುತ್ ಸರಬರಾಜು ನಿಗಮ ನಿಯಮಿತದ ನಿರ್ದೇಶಕರ ಮಂಡಳಿಯ ನಿರ್ದೇಶಕರನ್ನಾಗಿ 
ನೇಮಿಸಿರುವುದನ್ನು ಈ ತಕ್ಷಣದಿಂದ ಜಾರಿಗೆ ಬರುವಂತೆ ರದ್ದುಪಡಿಸಿ ಆದೇಶಿಸಲಾಗಿದೆ. 

ಸರ್ಕಾರದ ಕಾರ್ಯದರ್ಶಿ , ಆರ್ಥಿಕ ಇಲಾಖೆ (ಆಯವ್ಯಯ ಮತ್ತು ಸಂಪನ್ಮೂಲ) ಇವರನ್ನು ಬೆಸ್ಕಾಂ ಸಂಸ್ಥೆಯ ನಿರ್ದೇಶಕರ ಮಂಡಳಿಯ 
ನಿರ್ದೇಶಕರನ್ನಾಗಿ ನೇಮಿಸಿರುವುದನ್ನು ಈ ತಕ್ಷಣದಿಂದ ಜಾರಿಗೆ ಬರುವಂತೆ ರದ್ದುಪಡಿಸಿ ಆದೇಶಿಸಲಾಗಿದೆ. 

ಅದೇ ರೀತಿ, ಸಾರ್ವಜನಿಕ ಉದ್ದಿಮೆಗಳ ಇಲಾಖೆಯ ಪ್ರಧಾನ ಕಾರ್ಯದರ್ಶಿಯಾಗಿದ್ದ ಡಾ : ಹೆಚ್. ಭಾಸ್ಕರ್ , ಭಾ . ಆ.ಸೇ ., ಇವರು ಸದರಿ 
ಇಲಾಖೆಯಿಂದ ವರ್ಗಾವಣೆಗೊಂಡಿದ್ದು, ಇವರನ್ನು ಕೆ. ಪಿ. ಸಿ.ಎಲ್ . ಸಂಸ್ಥೆಯ ನಿರ್ದೇಶಕರ ಮಂಡಳಿಯ ನಿರ್ದೇಶಕರನ್ನಾಗಿ ನೇಮಿಸಿದ್ದನ್ನು ತಕ್ಷಣದಿಂದ 
ಜಾರಿಗೆ ಬರುವಂತೆ ರದ್ದುಪಡಿಸಿ ಆದೇಶಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

- ಎ. ಎ. ಚಪ್ಪರಬಂದ್, 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
PR, 1073 

ಇಂಧನ ಇಲಾಖೆ. 
HIGH COURT OF KARNATAKA 

NOTIFICATION 
NO. GOB (I) 19(59)/ 2015, BENGALURU ,DATED : 20.08.2015, 
The Presiding Officer of the Court of the V Addl. District and Sessions Judge , Devanahalli, is concurrently appointed as the 
Presiding Officer of the Court of the IV Addl. District and Sessions Judge , Bengaluru Rural District to sit at Doddaballapura , during the 
leave period of Sri K .N . Lakshminarayana, IV Addl. District and Sessions Judge , Bengaluru Rural District to sit at Doddaballapura , from 
9 .00 a . m . on 26. 08.2015 till commencement of office hours of 14 .09 .2015. 

BY ORDER OF THE HIGH COURT, 
PR. 1074 

REGISTRAR ( JUDICIAL ). 
HIGH COURT OF KARNATAKA 

NOTIFICATION 
NO . GOB(I) 21 (10)/ 2015, BENGALURU , DATED : 20. 08 .2015. 
The Presiding Officer of the Court of the II Addl. Civil Judge and JMFC - II, Gadag , is concurrently appointed as the Presiding 
Officer of the Court of the Civil Judge and JMFC ., Laxmeshwar, during the leave period of Sri Vijayakumar Kannur, Civil Judge and 
JMFC., Laxmeshwar, from 07 . 09 . 2015 to 17. 09 . 2015. 

BY ORDER OF THE HIGH COURT , 
PR. 1075 

REGISTRAR ( JUDICIAL ) 


೩೭೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್ ೨೯ , ೨೦೧೫ 

ಭಾಗ ೨ 
HIGH COURT OF KARNATAKA 

NOTIFICATION 
NO . GOB (I) 21(66 )/2015 , BENGALURU , DATED : 19 .08 .2015 . 
The Presiding Officer of the Court of the Senior Civil Judge and JMFC ., Kudligi, is concurrently appointed as the Presiding 
Officer of the Court of the Civil Judge and JMFC ., Kudligi, during the leave period of Smt. Tayyaba Sultana, Civil Judge and JMFC., 
Kudligi, from 10 .08 .2015 to 19.08 .2015 (bdi). 

BY ORDER OF THE HIGH COURT, 

P . N . DESAI, 
PR . 1076 

REGISTRAR ( JUDICIAL ). 


HIGH COURT OF KARNATAKA 

NOTIFICATION 
NO . GOB (1) 20 (55)/2015 , BENGALURU , DATED : 24 .08 .2015 . 
The Presiding Officer of the Court ofthe XIX Addl. Judge, Court of Small Causes, Bengaluru, is concurrently appointed as the 
Presiding Officer of the Court of the V Addl. Judge, Court of Small Causes, Bengaluru, during the leave period of Smt. K . Bhagya, V 
Addl. Judge, Court of Small Causes, Bengaluru , i.e ., from 14 .08 .2015 to 23 .08.2015 (bdi). 

BY ORDER OF THE HIGH COURT, 


P .N . DESAI, 
PR . 1077 

REGISTRAR (JUDICIAL ). 
HIGH COURT OF KARNATAKA 

NOTIFICATION 
NO . HCE. 275 /2015 , BENGALURU , DATED : 21ST AUGUST , 2015 . 
Smt. A .K .Chandrika , Assistant Registrar (Secretarial Services) of this office is granted Earned Leave for 31 days from 
18 .02.2015 to 20.03.2015 (bdi), on medical grounds with permission to avail general holidays on 21.03. 2015 & 22.03.2015 . 

Smt. H .R . Pushpalatha, Court Secretary of this office is placed in charge of the duties of the above said officer during the 
above said leave period . 

Smt. A .K . Chandrika , Assistant Registrar (Secretarial Services) of this office is reposted to the same post on expiry of the said 
period. 


BY ORDER 

G . SHAMBANNA 
PR . 1078 

ASSISTANT REGISTRAR . 
HIGH COURT OF KARNATAKA 

NOTIFICATION 
NO . GOB (1) 20 (44 )/2015 , BENGALURU , DATED : 19 .08 .2015 . 
Sri. Mallari Chidambarao Nadagouda, II Addl. Chief Metropolitan Magistrate , Bengaluru , is granted Earned Leave for 10 days 
from 20 .05 .2015 to 29 .05 .2015 (bdi), on Private Affairs. 

The XXII Addl. Chief Metropolitan Magistrate , Bengaluru on 20 .05 . 2015 and XXIII. Addl. Chief Metropolitan Magistrate , 
Bengaluru from 21.05 .2015 to 29.05 .2015 in additional charge of the said Court , during the above said period . 

Sri. Mallari Chidambarao Nadagouda , Il Addl. Chief Metropolitan Magistrate , Bengaluru , is re -posted to the same post on 
expiry of the above said leave period . 

BY ORDER OF THE HIGH COURT, 
PR . 1079 

HIGH COURT OF KARNATAKA 

NOTIFICATION 
NO . GOB (1) 19(63)/2014 , BENGALURU , DATED : 19 .08 .2015 . 
Smt. S .Mahalaxmi Nerale , Prl. District and Sessions Judge , Bagalkot, is granted Earned Leave for 11 days from 04 .08.2014 
to 14.08 .2014 (bdi ), prefixing the General Holiday falling on 03.08 . 2014 , on Private Affairs . 

The II Addl. Senior Civil Judge and JMFC ., Bagalkot from after office hours on 02. 08 . 2014 to till commencement of office 
hours on 05 .08 .2014 and the Prl. Senior Civil Judge and CJM ., Bagalkot from commencement of office hours on 05 .08 .2014 to till 6 .00 
a .m . on 14 .08 . 2014 , are placed in additional charge of the said Court, during the above said leave period . 


DEPUTY REGISTRAR . 


ಭಾಗ ೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್ ೨೯ , ೨೦೧೫ 


225 


Smt. S . Mahalaxmi Nerale , Prl. District and Sessions Judge, Bagalkot, is re -posted to the same post on expiry of the above 
said leave period . 

BY ORDER OF THE HIGH COURT , 
PR . 1080 

DEPUTY REGISTRAR . 
HIGH COURT OF KARNATAKA 

NOTIFICATION 
NO . GOB(1) 21(51)/2015 , BENGALURU , DATED : 19 .08 .2015. 
Sri Arvind S . Hagaragi, Civil Judge and JMFC ., Basavakalyan , is granted Earned Leave for 17 days from 29 .04 .2015 to 
15 .05 .2015 (bdi), on Medical grounds. 

The Prl . Civil Judge and JMFC ., Humnabad , from 29.04. 2015 to 01.05 .2015 and the Addl. Civil Judge and JMFC., Humnabad , 
from 02 .05 .2015 to 15 .05 .2015 , are placed in additional charge of the said Court, during the above said period . 

Sri Arvind S . Hagaragi, Civil Judge and JMFC ., Basavakalyan , re -posted to the same post on expiry of the above said leave 
period . 

BY ORDER OF THE HIGH COURT , 
PR . 1081 

DEPUTY REGISTRAR . 
HIGH COURT OF KARNATAKA 

NOTIFICATION 
NO . GOB (1) 21 ( 23 )/2015 , BENGALURU , DATED : 19 .08 .2015 . 
Smt. Zareena, the then Prl , Civil Judge and JMFC ., Ballari, presently working as Civil Judge and JMFC ., Molakalmuru , is 
granted Earned Leave for 08 days from 23 .04 .2015 to 30 .04.2015 (bdi), suffixing General Holiday falling on 01.05 .2015 , on Private 
Affairs . 


Affanted Earned Leave forhe then Prl, Civil Judge a 


The | Addl. Civil Judge and JMFC ., Ballari, has been placed in additional charge of the said Court, during the above said 
period . 

Smt. Zareena , the then Prl. Civil Judge and JMFC ., Ballari, is re -posted to the same post on expiry of the above said leave 
period . 

BY ORDER OF THE HIGH COURT, 
PR . 1082 

DEPUTY REGISTRAR . 
HIGH COURT OF KARNATAKA 

NOTIFICATION 
NO . GOB (1) 19( 46 )/2015 , BENGALURU , DATED : 19. 08 .2015 . 
Sri V. B . Suryavanshi, XX Addl. City Civil and Sessions Judge , Bengaluru , is granted Earned Leave for 10 days from 
11.06 .2015 to 20 .06 . 2015 (bdi), suffixing the General Holiday falling on 21.06 .2015 , on Private Affairs. 

The XXXIII Addl. City Civil and Sessions Judge , Bengaluru , is placed in concurrent charge of the said Court, during the above 
said leave period . 

Sri V .B . Suryavanshi, XX Addl. City Civil and Sessions Judge, Bengaluru , is re -posted to the same post on expiry of the above 
said leave period . 

BY ORDER OF THE HIGH COURT , 
PR . 1083 

DEPUTY REGISTRAR . 
HIGH COURT OF KARNATAKA 

NOTIFICATION 
NO . GOB (I) 19 (25 )/2015 , BENGALURU , DATED : 19 .08 .2015 . 
Sri V .G . Savadkar., the then District and Sessions Judge, Chamarajanagara (now retired ), is granted Commuted Leave for: 
(a ) 09 days from 20 .03.2015 to 28 .03.2015 (bdi), suffixing the General Holiday falling on 29.03.2015 , on Private Affairs , 

the Senior Civil Judge and CJM ., Chamarajanagara , is placed in additional charge of the said Court, during the above 

said period . 
(b ) 15 days from 06 . 04 . 2015 to 20 .04 . 2015 (bdi), prefixing and suffixing the General Holidays falling on 05 .04 . 2015 and 

21.04 . 2015 , on Private Affairs , the Senior Civil Judge and CJM ., Chamarajanagara is place in concurrent charge of the 

said Court, during the above said period. 
Sri V .G . Savadkar., the then District and Sessions Judge , Chamarajanagara , is re -posted to the same post on expiry of the 
above said leave period . 

BY ORDER OF THE HIGH COURT, 
PR . 1084 

DEPUTY REGISTRAR . 


R .N .I. No. KARBIL / 2001/47147 POSTAL REGN. No . RNP /KA/ BGS/2202 /2014 -16 
Licensed to post without prepayment WPP No . 297 
೩೮೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್ ೨೯ , ೨೦೧೫ 

ಭಾಗ ೨ 
HIGH COURT OF KARNATAKA 
NOTIFICATION NO . GOB(1) 16 (91)/2015 , BENGALURU , DATED : 20 .08 .2015 . 
SriManjappa Hanamantappa Annayyanavar , Addl. Chief JudicialMagistrate , Bengaluru Rural District, Bengaluru , is permitted 
to surrender 15 days of Earned Leave from 01.08 .2015 to 15 .08 . 2015 (bdi), for the calendar year 2015 , out of 300 days of Earned Leave 
at his credit as per the Endorsement No . GE13/ 34 /Vol.M6/824 , dated nil, issued by the Accountant General (A & E ), Karnataka, 
Bengaluru . 

The Officer shall be paid pay and allowances admissible for the period of leave so surrendered at the rate of 1/ 30th of the 
monthly pay and allowances for each day of leave surrendered as per the provisions contained in Rule 118 (2) of K .C .S .Rs . 

BY ORDER OF THE HIGH COURT, 
PR . 1085 

DEPUTY REGISTRAR . 
HIGH COURT OF KARNATAKA 

NOTIFICATION 
NO . GOB (1) 15 (66 )/2015 , BENGALURU , DATED : 20 .08 .2015 . 
Sri Gokhale Ghalappa K ., X Addl. City Civil and Sessions Judge, Bengaluru , is permitted to surrender 15 days of Earned 
Leave from 02 .08 .2015 to 16 .08 . 2015 (bdi), for the calendar year 2015 , out of 300 days of Earned Leave at his credit as per the 
Endorsement No . GE13/ J4 /Vol.G1/807 , dated 10 . 08 .2015 , issued by the AccountantGeneral (A & E ),Karnataka , Bengaluru . 

The Officer shall be paid pay and allowances admissible for the period of leave so surrendered at the rate of 1/30th of the 
monthly pay and allowances for each day of leave surrendered as per the provisions contained in Rule 118 (2 ) of K . C . S .Rs. 

BY ORDER OF THE HIGH COURT, 
PR . 1086 

DEPUTY REGISTRAR . 
HIGH COURT OF KARNATAKA 

NOTIFICATION 
NO . GOB (1) 16 ( 123)/2015 , BENGALURU , DATED : 20 .08 .2015 . 
Sri K . Mahadeva, Senior Civil Judge and JMFC .,Magadi, Ramanagara District, is permitted to surrender 15 days of Earned 
Leave from 01.09 .2015 to 15 .09.2015 (bdi), for the calendar year 2015 , out of 289 days of Earned Leave at his credit as per the 
Endorsement No. GE13 / 34 /Vol.M6/854 , dated nil, issued by the Accountant General (A & E ), Karnataka , Bengaluru . 

The Officer shall be paid pay and allowances admissible for the period of leave so surrendered at the rate of 1/ 30th of the 
monthly pay and allowances for each day of leave surrendered as per the provisions contained in Rule 118 ( 2 ) of K . C . S .Rs. 

BY ORDER OF THE HIGH COURT , 
PR . 1087 

DEPUTY REGISTRAR . 
HIGH COURT OF KARNATAKA 

NOTIFICATION 
NO . GOB (1) 16 (87)/2015 , BENGALURU , DATED : 20 .08 .2015 . 
Sri S . T . Devaraja , Senior Civil Judge , Channarayapatna , is permitted to surrender 15 days of Earned Leave from 03.08 .2015 
to 17 .08 . 2015 (bdi), for the calendar year 2015 , out of 300 days of Earned Leave at his credit as per the Endorsement No. 
GE13 /31/2015 - 16 /735 , dated 11 .08 .2015 , issued by the Accountant General (A & E ), Karnataka , Bengaluru . 

The Officer shall be paid pay and allowances admissible for the period of leave so surrendered at the rate of 1/30th of the 
monthly pay and allowances for each day of leave surrendered as per the provisions contained in Rule 118 ( 2 ) of K . C . S .Rs. 

BY ORDER OF THE HIGH COURT , 
PR . 1088 

DEPUTY REGISTRAR . 
HIGH COURT OF KARNATAKA 

NOTIFICATION 
NO . GOB (1) 16 (74 )/ 2015 , BENGALURU , DATED : 20.08 .2015 . 
Sri Somashekhar C . Badami, Addl. Senior Civil Judge , Bidar, is permitted to surrender 15 days of Earned Leave from 
01.07 .2015 to 15 .07.2015 (bdi), for the calendar year 2015 , out of 300 days of Earned Leave at his credit as per the Endorsement No. 
GE13 / J2 /2015 - 16 /804 , dated 07.08 .2015 , issued by the AccountantGeneral (A & E ), Karnataka, Bengaluru . 

The Officer shall be paid pay and allowances admissible for the period of leave so surrendered at the rate of 1/ 30th of the 
monthly pay and allowances for each day of leave surrendered as per the provisions contained in Rule 118 ( 2 ) of K . C . S .Rs. 

BY ORDER OF THE HIGH COURT, 
PR . 1089 

DEPUTY REGISTRAR . 


ಮುದ್ರಕರು ಹಾಗೂ ಪ್ರಕಾಶಕರು:- ಸಂಕಲನಾಧಿಕಾರಿಗಳು , ಕರ್ನಾಟಕ ರಾಜ್ಯಪತ್ರ, ಸರ್ಕಾರಿ ಕೇಂದ್ರ ಮುದ್ರಣಾಲಯ, ಬೆಂಗಳೂರು- 59 


